ವಸ್ತುವೊಂದನ್ನು ನಾವು ಮೂಲಧಾತು ಎಂದು ಯಾವಾಗ 


ಕರೆಯುತ್ತೇವೆ? ಪರಮಾಣುವಿನ ಜೊತೆಗೆ ಮೂಲ- 
ಧಾತುವಿನ ಪರಿಕಲ್ಲನೆ ಹೇಗೆ ಸಂಬಂಧಿಸಲ್ಪಟ್ಟದೆ? 
ಪರಮಾಣುಗಳು ವಾಸ್ತವವಾಗಿ ಅಸ್ತಿತ್ತದಲ್ಲವೆಯೇ? 


ಮೂಲಧಾತುಗಳ ಕುರಿತ ನಮ್ಯ ವ್ಯಾಖ್ಯಾನಗಳು 
ಸಂದಿದ್ಧತೆಯು೦ದ ಕೂಡಿದ್ದು, ಬದಲಾಗುತ್ತಿರುತ್ತವೆ ಏಕೆ? 


ಇಂದ್ರಿಯಗಳನ್ನು ಬಳಸಿ. ನಾವು ನಮ್ಮ ಜಗತ್ತು 
ರೂಪುಗೊಳ್ಳಲು ಕಾರಣವಾದ ಹಲವಾರು ವಸ್ತುಗಳನ್ನು 
ಗಮನಿಸುತ್ತೇವೆ. ಅಲ್ಲದೆ. ಹೊಸ ವಸ್ತುಗಳನ್ನು 
ಪರಿಶೋಧಿಸಲು ಮತ್ತು ಈಗಾಗಲೇ ತಿಆದಿರುವ 
ವಸ್ತುಗಳನ್ನು ಇನ್ನಷ್ಟು ಸೂಕ್ತವಾಗಿ ವರ್ಗೀಕರಿಸಲು ನಮ್ಯ 
ಕಾರಣಪೂರ್ವಕ ಊಹನ ಹಾಗೂ ತೀರ್ಮಾನಿಸುವ 
ಶಕ್ತಿಯನ್ನು (ಪ್ರಸ್ತುತ ತಂತ್ರಜ್ಞಾನ ಮತ್ತು ಸಧೃಡ ಬೌದ್ಧಿಕ 
ಹಸ್ರರೂಪಗಳನ್ನು ಹೆಚ್ಚಾಗಿ ಆಧರಿಸಿದ) ಬಳಸುತ್ತೇವೆ. 


ದವ್ಯಗಳ ಜಗತ್ತನ್ನು ಕುರಿತ ಶೋಧನೆಗಳು ಹೊಸ 
ವಸ್ತುಗಳ ಸಂಪ್ಲೇಷಣೆಗೂ ಸಹಾಯ ಮಾಡಬಲ್ಲವು. 
ಪುರಾತನ ಕಾಲದಿಂದಲೂ ಮನುಷ್ಯರು ಲಭ್ಯವಿದ್ದ 
ವಸ್ತುಗಳನ್ನು ಸಂಯೋಜಸುವ ಅಥವಾ ಬಟ್ಟಿ ಇಳಸುವ 
ಮೂಲಕ ಹೊಸ ರೀತಿಯ ವಸ್ತುಗಳನ್ನು ಸೃಜಸುವ 
ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಈ ಸಾಮರ್ಥ್ಯದ 
ದಿನನಿತ್ಯದ ಉದಾಹರಣೆಗಳು, ತಿಂಡಿ ತಿನಿಸುಗಳ 
ತಯಾರಿಕೆ, ಔಷಧ ಹಾಗೂ ಪಾನೀಯಗಳ ಬೆರೆಸುವಿಕೆ, 
ಕಟ್ಟಡ ಹಾಗೂ ಸಲಕರಣಿಗಳ ನಿರ್ಮಾಣ ಇತ್ಯಾದಿಗಳನ್ನು 


26 | ೫ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ಡಿಸೆಂಬರ್‌ 2023 


ಒಳಗೊಂಡಿವೆ. 'ಅಪೇಕ್ಷಿತ' ಗುಣಲಕ್ಷಣಗಳುಳ್ಳ ಇನ್ನೂ 
ಹೆಚ್ಚನ ಸಂಕೀರ್ಣ ವಸ್ತುಗಳು ಮತ್ತು ವ್ಯವಸ್ಥೆಗಳನ್ನು 
ರೂಪಿಸುವ ಕುರಿತಾದ ನಮ್ಮ ಅನ್ನೇಷಣೆಯು, ಎಲ್ಲ 
ವಸ್ತುಗಳನ್ನು ನಿರ್ಮಿಸಿರುವ ಮೂಲಭೂತ ವಸ್ತುಗಳು 
ಯಾವುವು ಎಂಬ ಪ್ರಶ್ನೆಗೆ ಉತ್ತರವೀಯಬಲ್ಲ ನಮ್ಯ 
ಸಾಮರ್ಥ್ಯವನ್ನು ಆಧರಿಸಿದೆ. 


ಬಾಕ್ಸ್‌ 1. ಪ್ರಾಚೀನ ನಾಗರಿಕತೆಗಳಲ್ಲಿ 
ಮೂಲಧಾತುಗಳು: 


ಹಲವಾರು ಪ್ರಾಚೀನ ನಾಗರಿಕತೆಗಳು 
ಮೂಲಧಾತುಗಳ ಅಸ್ಪಿತ್ಛವನ್ನು ನಂಜದ್ಧರೂ, ಪ್ರತಿ 
ನಾಗರಿಕತೆಗಳು ಕೈಗೊಂಡ ಮೂಲಧಾತುಗಳ 
ವರ್ಗೀಕರಣದಲ್ಲಿ ವ್ಯತ್ಯಾಸಗಳದ್ದವು. 
ಉದಾಹರಣಿಗೆ, ಪ್ರಾಚೀನ ದ್ರೀಕರು - ಭೂಮಿ, 
ವಾಯು, ಅಗ್ನಿ ಮತ್ತು ನೀರು ಎ೦ಬ ಕೇವಲ ನಾಲ್ಲು 
ಮೂಲವಸ್ತುಗಳವೆಯೆಂದು ನಂಬದ್ದರು. ಪ್ರಾಚೀನ 
ಭಾರತೀಯರು ಆಕಾಶ ಎಂಬ ಇನ್ನೊಂದು 
ಅಂಶವನ್ನು ಸೂಚಿಸಿದ್ದರು. ಚೀನೀಯರ 
ಮೂಲವಸ್ತುಗಳ ಪಟ್ಣಯು ತುಸು ಭನ್ನವಾಗಿತ್ತು - 


ಧರೆಯ ಮೇಅನ ಎಲ್ಲ ವಸ್ತುಗಳೂ ಒಂದೇ ರೀತಿಯ 
ವಿಶಿಷ್ಠವಾದ ಮೂಲಭೂತ ಘಟಕಗಳಂದ 
ರೂಪುಗೊಂಡಿರಬಹುದು ಎಂಬ ಕಲ್ಪನೆ 
ಹೊಸತೇನಲ್ಲ. ಹಲವಾರು ಪ್ರಾಚೀನ ನಾಗರಿಕತೆಗಳು 
ಈ ಮೂಲಧಾತುವಿನಂತಹ ವಸ್ತುಗಳ ಅಸ್ತಿತ್ವವನ್ನು 
ಊಹಿಸಿದ್ದವು (ಬಾಕ್ಸ್‌ 1ನ್ನು ನೋಡಿ). ಅವುಗಳಲ್ಲನ 
ಕೆಲವು ಈ “ಮೂಲಧಾತು'ಗಳನ್ನು ಪರಮಾಣುವಿ- 
ನಂತಹ ಅಖಂಡ ಕಣಗಳ ರೂಪದಲ್ಲಿ 
ವ್ಯಾಖ್ಯಾನಿಸಿದ್ದವು (ಬಾಕ್ಸ್‌ 2ನ್ನು ನೋಡಿ). ಪ್ರಾಚೀನ 
ಜಗತ್ತಿನಲ್ಲ. ಮೂಲಧಾತುಗಳು ಹಾಗೂ 


ಪರಮಾಣುಗಳ ಪರಿಕಲ್ಲನೆಗಳು ಬೇರ್ಪಡಿಸ- 
ಲಾಗದಂತೆ ಬೆಸೆದುಕೊಂಡಿದ್ದವೆಂಬುದು ಇದರಿಂದ 
ತಿಃಯುತ್ತದೆ. ಈ ಅರ್ಥೈಸುವಿಕೆಯು ಕಾಲಕ್ರಮೇಣ 
ಮೂಡಿದೆ. ನಾವಿಂದು ೨೭2 ನೈಸರ್ಗಿಕ ವಸ್ತುಗಳನ್ನು 
ಮೂಲಧಾತುಗಳೆಂದು ವರ್ಗೀಕರಿಸಿದ್ದೇವೆ. ಅಲ್ಲದೆ 
ಹಲವಾರು ವಸ್ತುಗಳನ್ನು ( ಪರಮಾಣು ಸಂಖ್ಯೆ 
೨2 ಕ್ಕಿಂತ ಜಾಸ್ಸಿಯಬುರುವ) ಕೃತಕವಾಗಿ 
ಸೃಷ್ಟಿಸುತ್ತಿದ್ದೇವೆ. ಪರಮಾಣು ಮತ್ತು ಮೂಲ- 


ಧಾತುಗಳ ನಡುವಿನ ಸಂಬಂಧಗಳ ಕುರಿತಾದ ನಮ್ಮ 
ಅರಿವು ಇಂತಹ ಸೃಷ್ಟಿಗೆ ಅವಕಾಶ ನೀಡುವ ನಿಟ್ಟನಲ್ಪ 


ಈಗೆ ಸಾಕಷ್ಟು ಸ್ಥುಟವಾಗಿರುವುದರಿಂದಲೇ ಇದು 
ಸಾಧ್ಯವಾಗಿರುವುದು. ಆದಾಗ್ಯೂ, ಶಿಕ್ಷಕರು ಹಾಗೂ 
ವಿದ್ಯಾರ್ಥಿಗಳಗಾಗಿ ಇರುವ ಪಠ್ಯಪುಸ್ತಕ ಮತ್ತು 
ಇತರೆ ಶೈಕ್ಷಣಿಕ ಸಂಪನ್ಮೂಲಗಳಲ್ಲ ಈ ಎರಡೂ 
ಪರಿಕಲ್ಪನೆಗಳ ನಿಸ್ಪಂದಿಡ್ಛತೆ ಮತ್ತು 
ವಿಶ್ವಸನೀಯತೆಯ ಕೊರತೆಯನ್ನು ತೀರ ವಿರಳವಾಗಿ 
ತಿಆಸಲ್ಲಡುತ್ತಿರುವುದನ್ನು ರಸಾಯನ ಶಾಸ್ತ್ರಜ್ಞರು 
ಈಗಲೂ ಗುರುತಿಸುತ್ತಾರೆ. 


ಪರಮಾಣುಗಳು ಸತ್ಯವೇ? 


ಆಧುನಿಕ ವಿಜ್ಞಾನದ ಬೆಳವಣಿಗೆಯ ಮೂಲ- 
ಧಾತುಗಳು ಪರಮಾಣುಗಳಂದ ಸೃಜಸಲ್ಪಟ್ಟವೆ ಎಂಬ 
ಕಲ್ಲನೆಯು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. 
ಭೌತವಿಜ್ಞಾನಿ ರಿಚರ್ಡ್‌ ಫೈಯ್ಸ್ಯನ್‌ ಒಂದೊಮ್ಮೆ 
ಹೀಗೆ ಬರೆದಿದ್ದಾರೆ: ಪ್ರಕಯವೊಂದರಲ್ಲ ಎಲ್ಲ 
ವೈಜ್ಞಾನಿಕ ಜ್ಞಾನಗಳು ನಾಶಗೊಂಡು, ಮುಂದಿನ 
ಪೀಳಗೆಯ ಜೀವಿಗಳಗೆ ಕೇವಲ ಒಂದೇ ವಾಕ್ಯವನ್ನು 
ದಾಟಸಬೇಕಾದ ಸಂದರ್ಭದಲ್ಲ, ಯಾವ ವಾಕ್ಯವು 
ಅತ್ಯಂತ ಕಡಮೆ ಶಬ್ದಗಳಲ್ಲ ಹೆಚ್ಚನ ಮಾಹಿತಿಯನ್ನು 


ಒಕಳಗೊಂಡಿರಬಲ್ಲದು? ಎಲ್ಲ ವಸ್ತುಗಳು 
ಪರಮಾಣುಗಳಂ೦ದ ನಿರ್ಮಿತವಾಗಿವೆ ಎಂದು 
ಸಾರುವ ಪರಮಾಣುವಿನ ಕಣ್ಪತ ಸಿದ್ಧಾಂತವೇ 


(ಅಥವಾ ಪರಮಾಣು ತಥ್ಯ ಅಥವಾ ನೀವು ಇದನ್ನು 
ಹೇಗೆ ಬೇಕಾದರೂ ಕರೆಯುರಿ) ಆ ವಾಕ್ಯ ಎಂಬುದು 
ನನ್ನ ನಂಜಕೆ. ಪರಮಾಣುವೆಂದರೆ ನಿರಂತರ 
ಚಲನೆಯಲ್ಲ ಸಂಚಅತವಾಗಿದ್ದು. ಕೊಂಚ 
ದೂರದಲ್ಲದ್ದಾಗ ಪರಸ್ಪರ ಆಕರ್ಷಿಸುವ, ಆದರೆ. 
ಒಂದರೊಡನೆ ಒಂದನ್ನು ಬಲವಂತವಾಗಿ 
ಹಿಡಿದಿಡಲು ಪ್ರಯತ್ನಿಸಿದಲ್ಲ ವಿಕರ್ಷಿಸುವ ಸಣ್ಣ 
ಕಣಗಳು. ಆ ಒಂದು ವಾಕ್ಯದಲ್ಲ ಕೇವಲ ಸ್ರಲ್ಲಮಟ್ಟನ 
ಕಲ್ಪನೆ ಮತ್ತು ಆಲೋಚನೆಯನ್ನು ಬಳಸಿದಲ್ಲ. 
ಜಗತ್ತಿನ ಕುರಿತು ಅಪಾರ ಪ್ರಮಾಣದ ಮಾಹಿತಿ 
ಇರುವುದನ್ನು ನೀವು ಗಮನಿಸಬಹುದು.” ಆದರೆ. 
ಪರಮಾಣುಗಳು ನಿಜವಲ್ಲ ಎಂದು ಕೆಲವರು 


ವಾದಿಸಬಹುದು. ಏಕೆಂದರೆ, ಅವು. ಬಳಕೆಯ 
ಸೂಕ್ಷ್ಮದರ್ಶಕಗಳ ಮೂಲಕವೂ ನೋಡಲಾಗದಷ್ಟು 
ಅತ್ಯಂತ ಚಿಕ್ಕದಾಗಿವೆ ಮತ್ತು ತ್ವರಿತವಾಗಿವೆ. 
ಹೀಗಿರುವಾಗ, ಅವುಗಳ ಅಸ್ತಿತ್ವವನ್ನು ಕುರಿತ 
ನಂಜಕೆಯನ್ನು ನಾವೇಕೆ ಮುಂದುವರಿಸಿದ್ದೇವೆ? 
ಮೂಲಧಾತುಗಳು ನಿಜವಾಗಿಯೂ ಅಂತಹ 
ಕಣಗಳ೦ದ ನಿರ್ಮಿಸಲ್ಪಟ್ಟವೆ ಎಂದು ನಾವು 
ಅರಿಯುವುದು ಹೇಗೆ? 


ಭೌತವಿಜ್ಞಾನಿ ಅಲ್ಬರ್ಟ್‌ ಐನ್ಟ್ಯೈನ್‌ 1೨೦5ರಲ್ತ ಬರ್ನ್‌ 
ನ ಪೇಟೆಂಟ್‌ ಕಛೇರಿಯಲ್ಲ ಕೆಲಸ ಮಾಡುತ್ತಿದ್ದಾಗ 
ಅಜ್ಞಾತರಾಗಿದ್ದು, ಥರ್ಮೋಡೈನಮಿಕ್ಸ್‌ ವಿಜ್ಞಾನ- 
ಶಾಖೆಯ ಎರಡನೇ ಸಿದ್ದಾಂತವನ್ನು ಅಧ್ಯಯನ 
ಮಾಡುತ್ತಿದ್ದರು. ಆ ಸಮಯದಲ್ಲ ಪರಮಾಣು ಮತ್ತು 
ಕಣಗಳ 'ಛೌತಿಕ ಅಸ್ಪಿತ್ಸ'ವು ಕಾವೇರಿದ ವೈಜ್ಞಾನಿಕ 
ಚರ್ಚೆಗೆ ಕಾರಣವಾಗಿತ್ತು. ಪರಮಾಣುಗಳ ನಿರಂತರ 
ಪ್ರಕ್ಷುಬ್ಞ ಚಲನೆಯಿಂದ ಶಾಖ ಉತ್ಪತ್ತಿಯಾಗುತ್ತದೆ 
ಎಂದು ಭೌತವಿಜ್ಞಾನಿಗಳಾದ ಜೆ. ವಿಲರ್ಡ್‌ ಗಿಬ್‌ 
ಮತ್ತು ಲುಡ್ಡಿಗ್‌ ಬೋಲ್ಡ ಯಾನ್‌ (J. Willard Gibbs 
and Ludwig Boltzmann) ವಾದಿನಿದರೆ, 
ಭೌತವಿಜ್ಞಾನಿ ಅರ್ನಸ್ಥ್‌ ಮಾಕ್‌ (Ernst Mach) 
ಹಾಗೂ ಭೌತರಸಾಯನ ವಿಜ್ಞಾನಿ ವಿಲ್ಲೆಮ್‌ ಹಿಸ್ವಾಲ್ಡ್‌ 
(Wilhelm Ostwald) ಮುಂತಾದವರು ಅಂತಹ 
ಕಣಗಳ  ಅಸ್ತಿತ್ತವನ್ನು ನಿರಾಕರಿಸಿದರು. ಈ 
ವರ್ಷದಲ್ಲೇ ಐನ್ಟ್ಯೈನ್‌ ಪರಮಾಣುಗಳ ಮತ್ತು 
ಕಣಗಳ ಅಸ್ತಿತ್ತವನ್ನು ಕುರಿತ ನಿಸ್ಪಂದಿದ್ಧ 
ಪುರಾವೆಯನ್ನು ಒದಗಿಸಿದ ಪಥ- ಪ್ರವರ್ತಕ 


ಐ ವಂಡರ್‌... 


ಲೇಖನಪೊಂದನ್ನು ಪ್ರಕಟಸಿದರು. ಕಣವೊಂದನ್ನು 
ಪರಮಾಣುಗಳು/ಕಣಗಳು ತುಂಬರುವ ತೊಟ್ಟಿಯಲ್ಲಿ 
ಮುಳುಗಿಸಿದರೆ, ಅದು ದೊಡ್ಡ ಪರಮಾಣು/ಕಣದ 
ನಡವಳಕೆ ಮತ್ತು ಚಲನೆಯನ್ನು ತೋರಿಸುತ್ತದೆ 
ಎಂಬುದನ್ನು ಅವರು ಗುರುತಿಸಿದರು. ಹೀಗೆ. 
ಸೂಕ್ಷ್ಮದರ್ಶಕದಡಿ ನೀರಿನಲ್ಲರುವ ಪರಾಗ- 
ರೇಣುಗಳನ್ನು ಅವಲೋಕಿಸಿ. ಅವುಗಳ ಬ್ರೌನಿಯನ್‌ 
ಚಲನೆಯು, ನೀರಿನ ಬಂದುವು ಕಣಗಳಂದ 
ರಚಿತವಾಗಿದ್ದರೆ ಮಾತ್ರ ಸಾಧ್ಯವೆಂದು 
ತೋರಿಸಿಕೊಟ್ಟರು. ಅಂತಹ ಕಣಗಳು ಇಲ್ಲದಿದ್ದರೆ. 
ನೀರಿನ ಕುಲುಕಾಟ ಮತ್ತು ಚಲನೆಯುಂದಾಗಿ 
ಪರಾಗರೇಣುಗಳು ನೀರಿನಲ್ಪ ಮೇಲಕ್ಕೂ ಕೆಳಕ್ಸೂ 
ಚಲಸುತ್ತವೆ ಅಥವಾ ಹಲವಾರು ದಿಕ್ಲುಗಳಲ್ಲ 
ಸಲೀಸಾಗಿ ಚಅಸುತ್ತವೆ. ಆದರೆ, ಹೀಗಾಗಲಲ್ಲ. ಬೇರೆ 
ಕಣಗಳು ಅವುಗಳಗೆ ಯಾದೃಚ್ಛಕವಾಗಿ 
ಅಪ್ಪಅಸಿದಪಮೋ ಎಂಬಂತೆ ಪರಾಗರೇಣುಗಳು 
ಚಲಸಿದ್ದವು.2 ಈ ಬೇರೆ ಕಣಗಳು ನೀರಿನ ಅಣುಗಳೇ 
ಇರಬೇಕು (ಬಾಕ್ಸ್‌ 3ನ್ನು ನೋಡಿ). 1೨21ರಲ್ಲಿ 
ಐನ್ಟ್ಯೈನ್‌. ಇದರ ವಿವರಣೆಗಾಗಿ ಭೌತವಿಜ್ಞಾನದ 
ನೊಬೆಲ್‌ ಪಾರಿತೋಷಕವನ್ನು ಪಡೆದದ್ದು. ವೈಜ್ಞಾನಿಕ 
ಸಮುದಾಯದಲ್ಲ ಇದಕ್ಕಿರುವ ಮಹತ್ತ್ವವನ್ನು 
ಬಂಜಸುತ್ತದೆ. 


ಆದರೆ, 1980ರ ದಶಕದಿಂದ ಮಾತ್ರವೇ ನಾವು 
ಪ್ರತ್ಯೇಕ ಅಣುಗಳನ್ನು ನೋಡುವಷ್ಟು ಸನಿಹಕ್ಕೆ 
ಬಂದಿರುವುದು. 1981ರಲ್ಪ ಸ್ಕ್ಯಾನಿಂಗ್‌ ಟನಲಂ೦ಗ್‌ 
ಸೂಕ್ಷ್ಮದರ್ಶಕಗಳ ಆವಿಷ್ಠಾರವು. ಯಾವುದೇ 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 | 27 


ಮೇಲ್ಮೈನ ಮೇಲಅನ ಪರಮಾಣು ಸ್ಥಾನಗಳನ್ನು. 
ಅದರ ತುದಿ ಅಥವಾ ಪರೀಕ್ಷಣವು, 
ಪರಮಾಣುಪೊಂದರ ಸಂಪರ್ಕಕ್ಕೆ ಬಂದೊಡನೆ, 
ಹರಿವಿನ್ಲ ಉಂಟಾಗುವ ಬದಲಾವಣಿಯ ಮೂಲಕ 
ತಿಆಯಲು ಅವಕಾಶ ನೀಡಿತು" ಆಕ್ಸೃರ್ಡ್‌ 
ವಿಶ್ವವಿದ್ಯಾಲಯದ ಡೇವಿಡ್‌ ನ್ಯಾಡ್ಸಿಂಗರ್‌ (David 
Nadlinger) 2018ರ್ಲಲ ಲೇಸರ್‌ ಕಿರಣದಲ್ಲಿ 
ಪ್ರಕಾಶಿಸಿದ ಸ್ಥಾಸ್ಲಿಯಮ್‌ ಪರಮಾಣುಪೊಂದರ 
ಛಾಯಾಚಿತ್ರವನ್ನು ತೆಗೆದರು. * ನ್ಯೂಯಾರ್ಕ 
ಇಥಾಕಾದಲ್ಪನ, ಕಾರ್ನೆಲ್‌ ವಿಶ್ವವಿದ್ಯಾಲಯದ 
ಡೇವಿಡ್‌ ಮುಲ್ಲರ್‌ 2೦೦1ರಲ್ಲಿ ಎಲೆಕ್ಟ್ರಾನ್‌ ಸೂಕ್ಷ್ಯ- 
ದರ್ಶಕದ ಸಹಾಯದಿಂದ ಪರಮಾಣುಪೊಂದರ 
ಇಲ್ಲಯವರೆಗಿನ ಅತ್ಯಂತ ಸ್ಪಷ್ಟವಾದ ಚಿತ್ರವನ್ನು 
ಸೆರೆಹಿಡಿದರು. 


ವಸ್ತುವೊಂದನ್ನು ಮೂಲಧಾತು ಎಂದು ನಾವು 
ಯಾವಾಗ ಕರೆಯುತ್ತೇವೆ? 


ಪಠ್ಯಪುಸ್ತಕಗಳು ಮೂಲಧಾತುಗಳ ವಿವಿಧ ನಿಖರ 
ವ್ಯಾಖ್ಯಾನಗಳನ್ನು ನೀಡುತ್ತವೆ. ಆಶ್ಚರ್ಯವೆಂದರೆ, 
ರಸಾಯನವಿಜ್ಞಾನಿಗಳು ಇನ್ನೂ ಮೂಲಧಾತುಗಳ 
ನಿಸ್ಪಂದಿದ್ಧ. ಸಂಕ್ಷಿಪ್ತ ಮತ್ತು ಸಮದ್ರ 
ವ್ಯಾಖ್ಯಾನವೊಂದನ್ನು ಜಒಪ್ಪಬೇಕಿದೆ. ಸೂಕ್ತವಾಗಿ 
ಹೆಸರಿಸುವುದಕ್ಕೆ ಅವರಿಗೆ ಕೆಲವು ಸವಾಲುಗಳಿವೆ. 
ಉದಾಹರಣೆಗೆ, ಆಮ್ಲಜನಕವು ಒಂದು ಮೂಲಧಾತು 
ಎಂದು ನಾವೆಲ್ಲ ಒಪ್ಪುತ್ತೇವೆ. ಆದರೆ, ವಾಸ್ತವವಾಗಿ, 
ಅದರರ್ಥವೇನು? ಇದು ಪ್ರತ್ಯೇಕ ಆಮ್ಲಜನಕ 
ಅಣುವೋ ಅಥವಾ ಆಣ್ಷಿಕ (ಊಂ।cular) ಆಮ್ಲಜನಕ 
ಅನಿಲಪೋ ಅಥವಾ ಮೂರು ಪರಮಾಣುಗಳ 
ಹಓಿರೋನೋ? ಅಥವಾ 'ಮೂಲಧಾತು' ಎಂದರೆ 
ಇವೆಲ್ಲವುಗಳೋ? 


ಹೆಚ್ಚು ಮಹತ್ವಪೂರ್ಣ ಸವಾಲುಗಳು, ನಾವಿಂದು 
ಮೂಲಧಾತುವೆಂದು ಕರೆಯಲಾಗುವುದನ್ನು ಇನ್ನೂ 
’ ಮೂಲಭೂತ' ವಸ್ತುಗಳಾಗಿ ಭವಿಷ್ಯದಲ್ಲ 
ಒಡೆಯಲಾಗುತ್ತದೆಯೇ ಎಂಬುದನ್ನು ಕುರಿತ 
ನಿಕ್ಲಿತತೆಯ ಕೊರತೆಗೆ ಸಂಬಂಧಿಸಿವೆ. 
ಉದಾಹರಣಿಗೆ. ಮೂಲಧಾತುವೆಂದರೆ ಇನ್ನೂ ಸರಳ 
ವಸ್ತುಗಳಾಗಿ ವಿಭಜತಗೊಳಸಲಾಗದ್ದು' 
ಸರ್ವೇಸಾಮಾನ್ಯವಾದ ವ್ಯಾಖ್ಯಾನವಿದೆ. ಅಂದರೆ, 
'ಎಕ್ಸ್‌' ಎ೦ಬ ವಸ್ತುವನ್ನು ಎರಡು ಅಥವಾ ಅದಕ್ಕಿಂತ 
ಹೆಚ್ಚನ ವಿವಿಧ ವಸ್ತುಗಳಾಗಿ ವಿಭಜಸಿ. ಅವುಗಳ 
ಪುನಸ್ಸಂಯೋಜನೆಯುಂದ 'ಎಕ್ಸ್‌' ವಸ್ತುವನ್ನು 
ಪಡೆಯಬಹುದಾದರೆ, ಖಂಡಿತವಾಗಿ 'ಎಕ್ಸ್‌, 
ಮೂಲಧಾತುವಲ್ಲ. ಯಾವುದು ಮೂಲಧಾತುವಲ್ಲ 
ಎಂದು ವಿಜ್ಞಾನಿಗಳಗೆ ಗುರುತಿಸಲು ಇದರಿಂದ 
ಸಾಧ್ಯವಾಗಿದ್ದಕ್ಕಾಗಿ ಇದು ಮೊದಲ ಉಪಯುಕ್ತ 
ವ್ಯಾಖ್ಯಾನಗಳಲ್ಲೊಂದಾಗಿದೆ. ಪ್ರಸಕ್ತ ತಂತ್ರಜ್ಞಾನ 
ಹಾಗೂ ವಿಧಾನಗಳನ್ನು ಹೆಚ್ಚಾಗಿ ಅವಲಂಬಸಿಯೇ 
ವಸ್ತುಪೊಂದನ್ನು ವಿಭಜಸುವ ಸಾಮರ್ಥ್ಯವು ನಮಗೆ 
ಲಭ್ಯವಿರುವ ಕಾರಣ, ಈ ವ್ಯಾಖ್ಯಾನವನ್ನು ಬಳಸಿ. 


ಲ೦ಬ 


ವಸ್ತುವೊಂದನ್ನು ಅದು. ನಿಜಕ್ಸೂ ಮೂಲ- 
ಧಾತುವೆಂದು ನಿರ್ಣಾಯಕವಾಗಿ ಸಾಚೀತು- 
ಪಡಿಸುವುದು ಅಸಾಧ್ಯ. ಹೀಗಾಗಿ. ಹೆಚ್ಚು 


ಮುಂದುವರಿದ ತಂತ್ರಜ್ಞಾನಗಳು ಮತ್ತು ವಿಧಾನಗಳು 
ಲಭ್ಯವಾದಾಗ ಈಗ ವಿಭಜಸಲಾಗದ ವಸ್ಸುಪೊಂದು, 
ಸದಾ ವಿಭಜನೀಯವಾಗುವ ಸಾಧ್ಯತೆಯುರುತ್ತದೆ. 
"ಮೂಲಧಾತು ಎಂಬುದು, ಒಂದೇ ರೀತಿಯ 
ಪರಮಾಣುಗಳನ್ನು ಹೊಂದಿರುವ ವಸ್ತು' ಎಂಬ 
ಇನ್ನೂ ಉಪಯುಕ್ತವಾದ ಮತ್ತೊಂದು 
ವ್ಯಾಖ್ಯಾನವಿದೆ. ಜಾನ್‌ಡಾಲ್ದನ್‌18೦8ರಲ್ಲ ಪ್ರಕಟಸಿದ 
ಪರಮಾಣು ಸಿದ್ದಾಂತಕ್ಕೆ ಈ ವ್ಯಾಖ್ಯಾನವೂ ಒಂದು 
ಮೂಲಾಧಾರವೆನಿಸಿದೆ (ಬಾಕ್ಸ್‌4ನ್ನು ನೋಡಿ). ಹೊಸ 
ವಸ್ತುಗಳನ್ನು 'ಮೂಲಧಾತುಗಳು' 
ಯಾವಾಗಲೂ ಪೂರ್ಣಾನುಪಾತದಲ್ಲ 
ಸಂಯೋಜತಗೊಳ್ಳುತ್ತವೆ ಎಂಬ ಅವಲೋಕನದಿಂದ 
ಅವು ಏಕಮಾತ್ರ ಮೂಲಭೂತ ಘಟಕಗಳಂದ 
ರೂಪುಗೊಂಡಿವೆ ಎಂಬುದು ಡಾಲ್ಲನ್‌ಅವರಿಗೆ 
ಮನದಟ್ದಾಯುತು. ಪರಮಾಣುಗಳು ವಾಸ್ತವಿಕವಾಗಿ 


ಸೃಷ್ಟಿಸಲು. 


ಅಸ್ಪಿತ್ವದಲ್ಲಲ್ಲದಿದ್ದರೆ ಮೂಲಧಾತುಗಳು 
ಸಂಯೋಜನೆಗೊಳ್ಳುವ ಅನುಪಾತವು ಯಾವಾಗಲೂ 
ಯಾದೃಚ್ಞಕವಾಗಿರುತ್ತದೆ ಎಂದು ಅವರು 
ತರ್ಕಿಸಿದರು. 


ಸಮಸ್ಥಾನಿಗಳ (isotope) ಅನ್ಟೇಷಣೆಯಿಂದ ಈ 
ಎರಡೂ ವ್ಯಾಖ್ಯಾನಗಳೂ ಗತಕಾಲಕೆ ಸರಿದವು. ಈ 
ಮೊದಲು ಮೂಲಧಾತುಗಳೆಂದು ವರ್ಗೀಕರಿಸಲಾದ 
ಕೆಲ ವಸ್ತುಗಳು (ಅವನ್ನು ಅವಿಭಜತವೆಂದು 


28 ' ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್ಡ್‌ | ಡಿಸೆಂಬರ್‌ 2023 


ನಂಬಲಾಗಿದ್ದರಿ೦ದ) 
ವಿಭಜತವಾಗಬಲ್ಲವು 
ನ್ಯೂಕ್ಸಿಯರ್ರಿಯಾಕ್ಷರ್ನಲ್ಲ ವಿದ್ಯುದಾವೇಶಿತ ಕಣಗಳ 


ಸಮಸ್ಸಾನಿಗಳಾಗಿ 
(ನೈಸರ್ಗಿಕವಾಗಿ ಅಥವಾ 


ಸತತ ತಾಡನದಿಂದ (bombardment)) 
ಎಂಬುದನ್ನು ಈ ಸಂಶೋಧನೆಯು ತೋರಿಸಿ- 
ಕೊಟ್ಟತು. ಮೂಲಧಾತುಪೊಂದರ ಸಮಸ್ಥಾನಿಗಳು 
ತಮ್ಮ ಭೌತಿಕ ಲಕ್ಷಣಗಳಲ್ಲ ಪರಸ್ಪರ ಭನ್ನವಾಗಿರುತ್ತವೆ 
ಹಾಗೂ ಅವನ್ನು ಮರುಸೆಂಯೋಜಸಿ, ಮೂಲ 
ಮಾದರಿಯನ್ನು ಸೃಜಸಬಹುದು. ನಾವು ಮೊದಲ 
ವ್ಯಾಖ್ಯಾನವನ್ನು ಒಪ್ಪಬೇಕಾದರೆ ಅಂತಹ 
ವಸ್ತುಗಳನ್ನು ಸಂಯುಕ್ತಗಳು ಎಂದು 
ವರ್ಗೀಕರಿಸಬೇಕಾದೀತು. ಪುನಃ, ಡಾಲ್ದನ್‌ಅವರ 
ವ್ಯಾಖ್ಯಾನಕ್ಕೆ ವ್ಯತಿರಿಕ್ತವಾಗಿ,  ಸಮಸ್ಥಾನಿಗಳ 
ಪರಮಾಣುಗಳು ಒಂದೇ ತೆರನಾಗಿಲ್ಲ. ಅಂದರೆ, 
ಅವುಗಳ ರಾಶಿ (೩5s) ವಿಭನ್ನವಾಗಿರುತ್ತದೆ 
(ನ್ಯೂಟ್ರಾನ್ನಂಖ್ಯೆಯಲ್ಲ ವ್ಯತ್ಯಾಸಗಳರುವುದರಿಂದ) 
ಮತ್ತು ಅವುಗಳಂದುಂಬಾಗುವ ವಸ್ತುಗಳ ಭೌತಿಕ 


ಲಕ್ಷಣಗಳು ಹೆಚ್ಚನ ಸಂದರ್ಭಗಳಲ್ಲ 
ಖೇರೆಬೇರೆಯಾಗಿರುತ್ತವೆ (ಬಾಕ್ಸ್‌ರ ). ಹೀಗಾಗಿ, 
ಡಾಲ್ದನ್‌ಅವರ ವ್ಯಾಖ್ಯಾನವನ್ನು ನಾವು 


ಒಪ್ಪಬೇಕಾದರೆ, ಮೂಲಧಾತುವಿನ ಪ್ರತಿಯೊಂದು 
ಸಮಸ್ಥಾನಿಯನ್ನು ಪ್ರತ್ಯೇಕ ಮೂಲಧಾತುವೆಂದೇ 
ವರ್ಗೀಕರಿಸಬೇಕಾಗುತ್ತದೆ. 


ರಸಾಯನವಿಜ್ಞಾನದ ಪಿತಾಮಹರೆನಿಸಿದ 
ಆಂಟೈಿನ್ಹಾರೆಂಟ್ಟೆ ಅವೈಸಿಯರ್‌ (ಸಗಂine-Laurent 
de Lavoisier - 1743-1794) 178೨ರಲ್ಲಿ 


ಮೂಲಧಾತುಗಳನ್ನು ವರ್ಗೀಕರಿಸಲು 
ಪ್ರಯತ್ನಿಸಿದಾಗ, ರಸಾಯನ ವಿಜ್ಞಾನದ ಆಧುನಿಕ 
ಯುಗವು ಆರಂಭವಾಲಯುತು. ರಾಸಾಯನಿಕ 
ವಿಶ್ಲೇಷಣೆಯ ಯಾವುದೇ ಜ್ಞಾತ (known) 
ವಿಧಾನದಿಂದಲೂ ವಿಭಜಸಲಾಗದ ವಸ್ತುವನ್ನು 
ಮೂಲಧಾತು ಎಂದು ಲವೈಸಿಯರ್‌- 
ವ್ಯಾಖ್ಯಾನಿಸಿದರು (ಬಾಕ್ಸ್‌ 6ನ್ನು ನೋಡಿ). 
ಲವೈಸಿಯರವರು, "ರಾಸಾಯನಿಕ ವಿಶ್ಲೇಷಣೆಯ 
ಜ್ಞಾತ ವಿಧಾನಗಳ ಮೂಲಕ' ವಿಭಜಸಲಾಗದ 
ವಸುಗಳು ಎಂಬುದಾಗಿ ಅವನ್ನು ನಿರ್ಬಂಧಿಸುವ 
ಮೂಲಕ, ಬೇರೆ ವಿಧಾನಗಳು (ಮುಂದೆ ಸುಮಾರು 
15೦ ವರ್ಷಗಳ ಬಳಕವಷ್ಟೇ ಅರಿವಿಗೆ 
ಬರಬಹುದಾದ!) ಬಹುಶಃ ವಿಭಜನೆಯಲ್ಲ 
ಯಶಸಪ್ವಿಯಾಗಬಹುದೆಂಬುದನ್ನು ಅಂಗೀಕರಿ- 
ಸುತ್ತಿದ್ದಾರೆಂದು ಭಾಸವಾಗುವ ಕಾರಣ. ಈ ನಿಖರ 
ವ್ಯಾಖ್ಯಾನವು ಗಮನಾರ್ಹವಾದುದು. 
ಲವೈಸಿಯರ್ತಮ್ಮ ಮೂಲಧಾತುಗಳ ಪಟ್ಟಿಯಲ್ಲಿ. 
ರಾಸಾಯನಿಕ ವಿಧಾನಗಳ ಮೂಲಕ 


ಬೇರ್ಪಡಿಸಲಾಗದ ಎಲ್ಲ ವಸ್ತುಗಳನ್ನು 
ಸೇರಿಸಿದ್ದರೆಂಬುದನ್ನು ಗಮನಿಸುವುದು ಸಹ 
ಕುತೂಹಲಕಾರಿ (ಹಾಗೂ ವಿನೋದಾತ್ಯಕ) 


ಎನಿಸಬಹುದು. ಇದು, ಬೆಳಕು. ಶಾಖ ಮತ್ತು 
ಲೋಹದ ಆಕ್ಕೆಡುಗಳನ್ನು ಒಳಗೊಂಡಿತ್ತು. 19ನೇ 


ಶತಮಾನದಲ್ಪ ವಿದ್ಯುತ್ತವಾಹದ ವ್ಯಾಪಕ 
ಬಳಕೆಯೊಂದಿಗೆ, ಲೋಹದ ಆಕ್ಕೈಡುಗಳನ್ನು ಸಹ 
ವಿಭಜಸಬಹುದು ಎಂಬುದನ್ನು ಕಂಡು- 
ಕೊಳ್ಳಲಾಯಿತು. ಬೆಕಕು ಹಾಗು ಶಾಬಗಳು 
ವಸ್ತುಗಳಲ್ಲವಾದಧ್ದರಿಂದ ಅವುಗಳು ಮೂಲ- 
ಧಾತುಗಳೆಂದು ಇನ್ನು ಮುಂದೆ 
ವರ್ಗೀಕರಿಸಲ್ಪಡುವುದಿಲ್ಲ. 


ಪರಮಾಣು ಭೌತವಿಜ್ಞಾನ ಹಾಗು ಬಭೌತವಿಜ್ಞಾನ 
ಸೇರಿದಂತೆ ವಿಜ್ಞಾನದ ಹಲವು ವಿಭಾಗಗಳು 19- 
2೦ನೇ ಶತಮಾನದಲ್ಲ ಮುಂದುವರೆದಂತೆಲ್ಲ, ನಮಗೆ 
ತಿಆದಿರುವ ಎಲ್ಲ 
ಪರಮಾಣುಗಳಂ೦ಂದ ಉಂಬಾಗಿವೆ ಎಂದು 


ಬಾಕ್ಸ್‌ 4. ಡಾಲ್ಬನ್‌ ಅವರ ಪರಮಾಣು ಸಿದ್ದಾಂತ 


ಕ್ಯಾವೆಂಡಿಷ್‌ ಮತ್ತು ಪ್ರೌಸ್ಟ್‌ (C೩೪endish ಮತ್ತು 
Proust) ಸೇರಿದಂತೆ ಅನೇಕ ಇತರೆ ವಿಜ್ಞಾನಿಗಳು 


ಪ್ರಸ್ತಾಪಿಸಿದ ಕಲ್ಪನೆಗಳನ್ನು ಡಾಲ್ದನ್‌ 
ಅವರುಮಾಪನ ಮಾಡಬಹುದಾದ ಮತ್ತು 
ಪರೀಕ್ಷಿಸಬಹುದಾದ ಸಿದ್ಧಾಂತವಾಗಿ ಒಟ್ಟು- 
ಗೂಡಿಸಿದರು. ಈ ಸಿದ್ದಾಂತವು ಐದು 
ಪ್ರಸ್ತಾವಗಳನ್ನು ಒಳಗೊಂಡಿತ್ತು: 

1. ಎಲ್ಲ ವಸ್ತುಗಕೂ ಪರಮಾಣುಗಳೆಂಬ 


ಅತ್ಯ೦ತ ಚಿಕ್ಕ, ಪ್ರಷ್ಟ ಕಣಗಳನ್ನು ಒಳಗೊಂಡಿವೆ. 


ಬಾಕ್ಸ್‌ 5. ಸಾಮಾನ್ಯ ಜಲ ಮತ್ತು ಭಾರ ಜಲ 


ಸಾಮಾನ್ಯ ಜಲವು ತನ್ನು ಕೇಂದ್ರ ಭಾಗದಲ್ಲ ಒಂದು 
ಪ್ರೋಲಟಾನ್‌ನೊಂದಿಗೆ, ಜಲಜನಕದ ಸಾಮಾನ್ಯ 
ಸಮಸ್ಥಾನಿಯನ್ನು ಹೊಂದಿದೆ; ಭಾರ ಜಲವು 
ಒಂದು ಹೆಚ್ಚುವರಿ ನ್ಯೂಟ್ರಾನ್‌ನೊಂದಿಗೆ, 
ಜಲಜನಕದ ಸಮಸ್ಥಾನಿಯಾದ ಡ್ಯುಟೀರಿಯಮ್‌ 
ಅನ್ನು ಹೊಂದಿದೆ. ಸಾಮಾನ್ಯ ನೀರಿಗಿಂತ ಒಂದು 


ಶು ಪರಮಾಣುಗಳನ್ನು ವಿಭಜಸಲಾಗದು ಮತ್ತು 
ನಾಶಪಡಿಸಲಾಗದು. 


3. ಒಂದೇ ರೀತಿಯ ಮೂಲಧಾತುವಿನ 
ಪರಮಾಣುಗಳು ಒಂದೇ ಗುಣಲಕ್ಷಣಗಳನ್ನು 
(ಗಾತ್ರ ಮತ್ತು ರಾಶಿ) ಹೊಂದಿರುತ್ತವೆ. ಆದರೆ, 
ಇತರ ಮೂಲಧಾತುಗಳ ಪರಮಾಣುಗಳಗಿಂತ 
ಭನ್ನವಾಗಿರುತ್ತವೆ. 


ಮೋಲ್‌ ಭಾರ ಜಲವು ಗಮನಾರ್ಹವಾಗಿ (2ಗ್ರಾಂ 
ನಷ್ಟು) ಭಾರವಾಗಿರುತ್ತದೆ, ಅದರ ಘನೀಕರಣ 
ಅಂದು 3.8೦ ಗೆ ಬದಲಾಗುತ್ತದೆಯಲ್ಲದೆ, ಇದು 
ಸಾಮಾನ್ಯ ನೀರಿಗಿಂತ 11% ರಷ್ಟು 
ಸಾಂದವಾಗಿರುತ್ತದೆ. ಒಂದು ಹೆಚ್ಚುವರಿ 
ನ್ಯೂಟ್ರಾನ್‌ನ ಉಪಸ್ಥಿತಿಯು ಗುಣಲಕ್ಷಣಗಳಲ್ಲ 


ಐ ಪಂಡೆರ್‌... ರೀಡಿಸ್ಸವರಿಂಗ್‌ ಸ್ಲೂಲ್‌ ಸೈನ್‌ ' ಡಿಸೆಂಬರ್‌ 2023 


ದಾಖಲೆಗಳನ್ನು ನೀಡಿದವು. ಪರಮಾಣುಗಳು ಧನ 
ವಿದ್ಯುದಾವೇಶಿತ ಪ್ರೋಟಾನುಗಳು, ಆವೇಶರಹಿತ 
ನ್ಯೂಟ್ರಾನುಗಳು ಮತ್ತು ಖುಣ ವಿದ್ಯುದಾವೇಶಿತ 
ಎಲೆಕ್ಟಾನ್ಗಕೆಂಬ ಮೂರು ಸ್ಥಿರವಾದ ಅಣುಗಳಂ೦ದ 
ಉಂಬಾಗಿವೆ ಎಂದೂ ನಮಗೆ ತಿ೪ದಿದೆ. ಅಲ್ಲದೆ 
ಪರಮಾಣುವಿನ ಬಹುತೇಕ ಜಾಗವನ್ನು ತುಂಬರುವ 
ಪರಿ್ರಮಿಸುತ್ತಿರುವ ಎಲೆಕ್ಟಾನುಗಳಂದ ಆವರಿಸಿರುವ 
ಪರಮಾಣುವಿನ ದಟ್ಟವಾದ ಒಕಭಾಗದಲ್ಲ 
ಪ್ರೋಲಾನು ಮತ್ತು ನ್ಯೂಬಟ್ರಾನುಗಳು ಒಬ್ಬಾಗಿ 
ಬೆಸೆದುಕೊಂಡಿವೆ. ಈ ಜ್ಞಾನದ ಆಧಾರದ ಮೇಲೆ 
ಮೂಲಧಾತುವನ್ನು ಬಹುಶಃ ಮತ್ತಷ್ಟು ನಿಖರವಾಗಿ 
ಹೀಗೆ ವ್ಯಾಖ್ಯಾನಿಸಬಹುದು: 'ಮೂಲಧಾತುವು 


ಒಂದು ಪ್ರಕಾರದ ಪರಮಾಣುಗಳ೦ದ 
ರೂಪುಗೊಂಡಿದ್ದು, ಅವೆಲ್ಲವುಗಳ ಪ್ರೋಬಾನ್ನಕ 
ಸಂಖ್ಯೆ (ಅದರ ಪರಮಾಣು ಸಂಖ್ಯೇಯೆಂದೂ 


ಕರೆಯಲಾಗುತ್ತದೆ) ಸಮಾನವಾಗಿರುತ್ತದೆ". 


4. ಪರಮಾಣುವು ವಸ್ತುವಿನ ಅತ್ಯಂತ ಚಿಕ್ಕ 
ಘಟಕವಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲ 
ಭಾಗವಹಿಸಬಲ್ಲದು. 


5. ಸಂಯುಕ್ತಗಳನ್ನು ರೂಪಿಸಲು ಬೇರೆಬೇರೆ 


ಮೂಲಧಾತುಗಳ ಪರಮಾಣುಗಳು ನಿರ್ದಿಷ್ಟ 
ಸಂಪೂರ್ಣ ಸಂಖ್ಯೆಯ ಅನುಪಾತಗಳಲ್ಪ 
ಸಂಯೋಜತಗೊಳ್ಳುತ್ತವೆ. 

ಈ ಪರಿಯ ನ್ಮತೆಗೆ ಕಾರಣವಾಗುವುದು 
ಅಚ್ಚರಿಯಲ್ಲವೇ? ಇದರ ಅಸಾಮಾನ್ಯ 
ಗುಣಲಕ್ಷಣಗಳಆಂ೦ದಾಗಿ. ನ್ಯೂಟ್ರಾನ್‌ಗಳನ್ನು 
ಹೀರಿಕೊಳ್ಳುವಸಲುವಾಗಿ ಪರಮಾಣು 


ರಿಯಾಕ್ಷರ್‌ಗಳಲ್ಲ ಭಾರ ಜಲವನ್ನು ವ್ಯಾಪಕವಾಗಿ 
ಬಳಸಲಾಗುತ್ತದೆ. 


29 


ಬಾಕ್ಸ್‌ 6. ಒಂದು ವಸ್ತುವು ಮೂಲಧಾತು, ಸಂಯುಕ್ತ ಅಥವಾ ಮಿಶ್ರಣವಾಗುವ ಸಾಧ್ಯತೆಯನ್ನು ನಾವು ಅರಿಯುವುದು ಹೇಗೆ? 


ಲೋಟಪೊಂದರಲ್ಪ್ಲನ ನಲ್ಲ ನೀರಿನಲ್ಲ ನೀವು 
ಎರಡು ಗ್ರಾಫೈಟನ ಸರಕುಗಳು ಅಥವಾ ದಪ್ಪನೆಯ 
ಪೆನ್ನಿಲ್‌ ಸೀಸಗಳನ್ನು ಹಾಕಿ. ಸರಳುಗಳನ್ನು 18೪ 
ಸಂಪರ್ಕಿಸಿದಾಗ ಎರಡೂ ವಿದ್ಯುದ್ಧಾರಗಳೆಡೆಯಲ್ಲ 
ಹೊಮ್ಯುವ ಗುಳ್ಜೆಗಳನ್ನು (ಅನಿಲ) ನೋಡುವಿರಿ. ಆ 
ಎರಡು ಅನಿಲಗಳನ್ನು ಪ್ರತ್ಯೇಕ ಪ್ರನಾಳಗಳಲ್ಲ 
ಸುಲಭವಾಗಿ ಸಂಗ್ರಹಿಸಬಹುದು. ಈ ಅನಿಲಗಳು 
ಜಲಜನಕ ಮತ್ತು ಆಮ್ಲಜನಕದ ಅಂಶಗಳೆಂದು 
ಪಠ್ಯಪುಸ್ತಕಗಳು ಮತ್ತು ಇತರ ಆಕರಗಳಂದ 
ನಮಗೆ ತಿ*ದಿದೆ. ಆದರೆ. ಇದನ್ನು ಪ್ರಯೋಗದಿಂದ 
ಸಾಟೀತುಪಡಿಸುವುದು ಹೇಗೆ? 


ಆಮ್ಲಜನಕವನ್ನು ಉದಾಹರಣೆಯಾಗಿ 
ತೆಗೆದುಕೊಂಡು. ಇದು. ಎರಡು ಅಥವಾ ಇನ್ನೂ 
ಹೆಚ್ಚನ ಅನಿಲಗಳ ಮಿಶ್ರಣವೆಂಬ ಊಹನದೊಂದಿಗೆ 
ನಾವು ಪ್ರಾರಂಭಸೋಣ. ಅನಿಲವನ್ನು 
ಪ್ರತ್ಯೇಕಿಸುವ ಕುರಿತಂತೆ ನಮಗೆ ತಿಆದಿರುವ ಎಲ್ಲ 
ವಿಧಾನಗಳನ್ನು ಬಳಸಿಕೊಳ್ಳಬಹುದೆಂಬ ಊಹೆಯ 
ನಿಟ್ಟನಲ್ಲಿ. ಒಂದಲ್ಲ ಒಂದು ವಿಧಾನದಿಂದ ಇದನ್ನು 
ಅನಿಲರೂಪದ ಘಟಕಗಳಾಗಿ ಪ್ರತ್ಯೇಕಿಸುವ 
ಸಾಧ್ಯತೆ ಅಧಿಕವಾಗಿರುತ್ತದೆ. ಆಮ್ಲಜನಕವು 
ವಾಸ್ಪವವಾಗಿ, ಮೂಲಧಾತುವಾಗಿರದೆ ಅನಿಲಗಳ 
ಮಿಶ್ರಣವೆಂಬ ಪ್ರಯೋಗಾತ್ಯಕ ಪುರಾವೆಯನ್ನು 
ಇದು ಒದಗಿಸುತ್ತದೆ. ಆದಾಗ್ಯೂ, ವಾಸ್ತವದಲ್ಲಿ, 


ತಮ್ಮೆಲ್ಲ ಭೌತಿಕ ಮತ್ತು ರಾಸಾಯನಿಕ 
ಗುಣಲಕ್ಷಣಗಳು ಬಹುತೇಕವಾಗಿ ಪರಸ್ಪರ 
ಸದೃಶವಾಗಿರುವ ಆಮ್ಲಜನಕದ ವಿವಿಧ 
ಸಮಸ್ಸ್ಥಾನಿಗಳ ಪ್ರತ್ಯೇಕತೆಯನ್ನಷ್ಟೇ ನಾವು 
ನಿರ್ವಹಿಸಿದಂತಾಗುತ್ತದೆ. ಆಮ್ಲಜನಕವನ್ನು 
ಅನಿಲರೂಪದ ಘಟಕಗಳಾಗಿ ಪ್ರತ್ಯೇಕಿಸಲು 
ಸಾಧ್ಯವಾಗದ ನಮ್ಯ ಅಸಾಮರ್ಥ್ಯತೆಗೆ ಸಾಕಷ್ಟು 
ಮುಂದುವರೆದ ತಂತ್ರಜ್ಞಾನದ ಅಭಾವವು 
ಕಾರಣವಾಗಿರಬಹುದಾದ ಸಾಧ್ಯತೆಯನ್ನಿದು 
ನಿವಾರಿಸಲಾಗದು. 

ಈ ಅನಿಲರೂಪದ ಘಟಕಗಳು ಬಹುಶಃ 
ತೂಕದಂತಹ ಸಮಾನ ಭೌತಿಕ 


ಚಿತ್ರ 3. ಹೊಸ ವಸ್ತುವೊಂದು ನಿಮಗೆ ದೊರೆತಾಗ ಅನ್ವೇಷಣೆಯ ಸಂಭಾವ್ಯ ವ್ಯವಸ್ಥೆಯ ಕ್ರಿಯೆಯನ್ನು ರೇಖಿಸುವ ನಕ್ಷೆ. 


ಗುಣಲಕ್ಷಣಗಳನ್ನು ಹೊಂದಿರುವುದು ಸಹ, 
ಪ್ರಚಲಅತ ಪ್ರತ್ಯೇಕಿಸುವ ತಂತ್ರಗಆಂ೦ದ 
ಆಮ್ಲಜನಕವನ್ನು ಅನಿಲರೂಪದ ಘಟಕಗಳಾಗಿ 
ಪ್ರತ್ಯೇಕಿಸಲಾಗದ ನಮ್ಮ ಅಸಮರ್ಥತೆಗೆ 
ಕಾರಣವಾಗಿರಬಹುದು. ಇದು ಅವುಗಳ ನಡುವಿರ- 
ಬಹುದಾದ ವಿಭಿನ್ನ ರಾಸಾಯನಿಕ ಗುಣಲಕ್ಷಣಗಳ 
ಸಾಧ್ಯತೆಯತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ. 
ಹಾಗಿದ್ದರೆ. ಆಮ್ಲಜನಕ ಮತ್ತು ನಿರ್ದಿಷ್ಟ ಪ್ರಮಾಣದ 
ಸೋಡಿಯಮ್‌ ಮತ್ತು ಪೊಟಾಸಿಯಮ್‌ಗಳಂತಹ 
ಶುದ್ಧ ಕ್ಷಾರಯ ಲೋಹಗಳ ನಡುವೆ ರಾಸಾಯನಿಕ 
ಕ್ರಿಯೆ ಏರ್ಪಡಿಸುವ ಮೂಲಕ ಆಮ್ಲಜನಕದ 
ಮಿಶ್ರಣವನ್ನು ಬೇರ್ಪಡಿಸಲು ಸಾಧ್ಯ. ಇವುಗಳಲ್ಲನ 
ಒಂದು ರಾಸಾಯನಿಕ ಕ್ರಿಯೆಯಾದರೂ ನಾವು 
ಪ್ರಷ್ಟವಾಗಿ ಬೇರ್ಪಡಿಸಬಹುದಾದ ಭೌತಿಕ (ನೋಟ, 
ವಾಸನೆ ಅಥವಾ ಸ್ಪರ್ಶ) ಅಥವಾ ರಾಸಾಯನಿಕ 
ಗುಣಲಕ್ಷಣಗಳನ್ನು ಹೊಂದಿದ ಎರಡು ಅಥವಾ 
ಅದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ಉತ್ಪಾದಿಸಿದರೆ 


ಅದು ನಮ್ಯ ಪರಿಕಲ್ಪನೆಯನ್ನು ಸಾಬೀತು- 
ಪಡಿಸುತ್ತದೆ. ಅಂತಹ ಕ್ರಿಯೆಗಳಲ್ಲ ಬ್ರಾನ್ಸಿಷನ್‌ 
ಲೋಹಗಳನ್ನು ಬಳಸದಿರುವುದು ಸೂಕ್ತ. 


ಚಿತ್ರ 2. ನೀರಿನ ವಿದ್ಯುದ್ಧಿಚ್ಛೇದನ (€॥ೀctrಂ॥ysis): ಆಮ್ಲಜನಕ ಹಾಗು ಜಲಜನಕ ಅನಿಲಗಳು ಪ್ರನಾಳಗಳಲ್ಲಿ ಸಂಗ್ರಹಗೊಳ್ಳುತ್ತವೆ. 


30 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


ಏಕೆಂದರೆ. ಹಲವಾರು ಉತ್ಕರ್ಷಣ ಅವಸ್ಥೆಗಳನ್ನು 
ಅವು ಹೊಂದಿರುವುದರಿಂದ ಆಮ್ಲಜನಕವು 
ಮೂಲಧಾತುವಾಗಿದ್ದರೂ ಅಂತಹ ರಾಸಾಯನಿಕ 
ಕ್ರಿಯೆಗಳ್ಲ ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳು 
ಉಂಬಲಾಗಬಹುದು. 


ಪಾದರಸದ ಆಕ್ಸೈಡ್‌ ಅಥವಾ ಕೆಲವು 
ನೈಟ್ಟೀಟ್‌ಗಳನ್ನು  ಕಾಯುಸುವಂತಹ ಇತರೆ 
ಮೂಲಗಳಂದ ಆಮ್ಲಜನಕವನ್ನು ಪಡೆಯುವುದು. 
ಈ ಪರಿಕಲ್ಪನೆಯನ್ನು ಪರೀಕ್ಷಿಸು ಇರುವ 
ಇನ್ನೊಂದು ಮಾರ್ಗ. ಇದು ನಾವು ಮೊದಲ 
ಪ್ರಯೋಗದಲ್ಲ (ಗ್ರಾಫೈಟ್‌ ಸರಳುಗಕೊಂದಿಗೆ) 
ಪಡೆದ ಜಲಜನಕದೊಂದಿಗೆ ವರ್ತಿಸಿ ನೀರನ್ನು 
ಉತ್ಪಾದಿಸಿದರೆ (ವಾಸ್ತವವಾಗಿ, ಸಂಭವಿಸುವುದು 
ಇದೇ ಪ್ರಕ್ರಿಯೆ) ಆಗ, ಆಮ್ಲಜನಕವು ಅನಿಲಗಳ 
ಮಿಶ್ರಣವಲ್ಲ ಎಂಬುದು ಅತ್ಯಂತ ಸರಳ ವಿವರಣೆ. 
ಅಬ್ದಾ! ಒಂದಾನೊಂದು ವಸ್ತುವು ಮಿಶ್ರಣವಲ್ಲ 
ಎಂದು ತೋರಿಸಲು ಎಷ್ಟೆಲ್ಲಾ ಕೆಲಸ ಮಾಡಬೇಕು! 


ಹೀಗಿದ್ದರೂ ಆಮ್ಲಜನಕವು ಒ೦ದು ಸಂಯುಕ್ತವೆಂಬ 
ಸಾಧ್ಯತೆಯನ್ನು ಇದು ನಿವಾರಿಸದು. ಈ 
ಸಂಯುಕ್ತವನ್ನು ರಾಸಾಯನಿಕವಾಗಿ ಪ್ರತ್ಯೇಕಿಸಲು 
ಪ್ರಸ್ತುತದ್ಲ ಸಾಧನಗಳಲ್ಲದ ಕಾರಣ ಈ 
ಸಾಧ್ಯತೆಯನ್ನು ಪರಿಶೀಆಅಸುವುದು ತೀರಾ 
ಸ್ಲೆಷ್ಟಕರವಾಗಿದೆ. ಅಂತಹ ಸಾಧನಗಳನ್ನು ರೂಪಿಸಿ. 
ಆಮ್ಲಜನಕವನ್ನು ವಿಭಜಸುವವರೆಗೂ ಆಮ್ಲ- 
ಜನಕವು ಒಂದು ಸಂಯುಕ್ತವೆಂಬ ಸಾಧ್ಯತೆಯನ್ನು 
ವರ್ಜಸಲಾಗದು. ಅಷ್ಟೇ ಅಲ್ಲದೆ, ಆಮ್ಲಜನಕವನ್ನು 
ಒಂದೊಮ್ಮೆ ವಿಭಜಸಿದಾಗ ಅದರ ಘಟಕಗಳನ್ನು 
ಸೂಕ್ತ ವಿಧಾನಗಳಂದ ಮತ್ತಷ್ಟು ವಿಭಜಸುವ ತನಕ 
ಅವುಗಳನ್ನು ಮೂಲಧಾತುಗಳೆಂದೇ ಪರಿಗಣಿಸ- 
ಲಾಗುತ್ತದೆ. ಆದರೆ, ಇದಾವುದೂ ಇಲ್ಲಯ ತನಕ 


ಘಟಸಿಲ್ಲವಾದ್ದರಿಂದ ಆಮ್ಲಜನಕವು ಮೂಲ- 
ಥಾತುವೆಂಬ ನಂಜಕೆಯನ್ನು ನಾವು 
ಮುಂದುವರಿಸಿದ್ದೇವೆ. 


ಅಂತಿಮನುಡಿ 


ರಸಾಯನ ವಿಜ್ಞಾನದ ನಮ್ಮ ಅರಿವಿಗೆ 
ಪರಮಾಣುಗಳು ಮತ್ತು ಮೂಲಧಾತುಗಳ ಪರಿಕಲ್ಪನೆ 
ಆಧಾರಭೂತವಾಗಿದ್ದರೂ ಸಹ ಅವುಗಳ ಕುರಿತ 
ಸ್ರಷ್ಟವಾದ ವ್ಯಾಖ್ಯಾನಗಳಲ್ಲ. ಬದಲಾಗಿ, ಈ 
ಪ್ರತಿಯೊಂದು ಪರಿಕಲ್ಪನೆಗಳ ಕುರಿತಾದ ನಮ್ಮ 
ಅರಿವಿನ ಹಂತಗಳು ಹಾಗೂ ಅವುಗಳಗಿರುವ 


ಅಂತರ್‌-ಸಂಬಂಧವನ್ನು ಹಲವು ಪಠ್ಯಪುಸ್ತಕದ 


ವ್ಯಾಖ್ಯಾನಗಳು ಪ್ರತಿನಿಧಿಸುತ್ತವೆ. [ed 
ವ್ಯಾಖ್ಯಾನಗಳಗಿರುವ ಮಿತಿಗಳು ಮತ್ತು 
ಅಪ್ಪಷ್ಟತ್ರೆಯು ವಿದ್ಯಾರ್ಥಿಗಳಗೆ ತಿಆದಿದೆ ಅಥವಾ 
ಕಾಲ ಸರಿದಂತೆ ಇವುಗಳನ್ನು ಕುರಿತು 


ತಿಜಆಯುತ್ತಾರೆಂದು ಶಿಕ್ಷಕರು ಹೆಚ್ಚಾಗಿ ಭಾವಿಸುತ್ತಾರೆ. 
ಈ ವಿಕಸಿತಗೊಳ್ಳುತ್ತಿರುವ ವ್ಯಾಖ್ಯಾನಗಳ 
ಹಿನ್ನೆಲೆಯನ್ನು ಹುಡುಕುವುದು. ಅವುಗಳ ಸಿಂಧುತ್ವದ 


ಪ್ರಮುಖ ಕಲಿಕೆಗಳು 


ನಿಯಮಬದ್ಧ ಸ್ವರೂಪವನ್ನು ಅರುಹುವುದು ಮತ್ತು 
ವರ್ತಮಾನದ ನಮ್ಮ ಅತ್ಯುತ್ತಮ ವ್ಯಾಖ್ಯಾನಗಳು 
ಭವಿಷ್ಯದಲ್ಲ ಅಪರ್ಯಾಪ್ಪವೆನಿಸಬಹುದಾದ ಅಥವಾ 
ಅವು ಅಸಿಂಧುವಾಗಬಹುದಾದ ರೀತಿಯ 
ಬೆಳಕವಣಿಗೆಗಳೆಡೆಗಿನ ಅನ್ಟೇಷಣಿಯೊಂದನ್ನು 
ಪ್ರೋತ್ಸಾಹಿಸುವ ನಿಟ್ಟನಲ್ಲ ಮುಂದುವರೆಯುವುದು 
ಶಿಕ್ಷಕರಿಗೆ ಕಡಮೆ ಗೊಂದಲಗಳನ್ನು 
ಉಂಟುಮಾಡುವ ಸಾಧ್ಯತೆಯುದೆ. 


ಅಪೇಕ್ಷಿತ ಗುಣಲಕ್ಷಣಗಳನ್ನು ಹೊಂದಿರುವ ಹೆಚ್ಚು ಸಂಕೀರ್ಣವಾದ ವಸ್ತುಗಳನ್ನು ಮತ್ತು ವ್ಯವಸ್ಥೆಗಳನ್ನು ಸೃಷ್ಟಿಸುವ ನಮ್ಮ 
ಸಾಮರ್ಥ್ಯವು ಮೂಲಧಾತುಗಳು ಮತ್ತು ಪರಮಾಣುಗಳನ್ನು ಕುರಿತ ನಮ್ಮ ಜ್ಞಾನವನ್ನು ಆಧರಿಸಿದೆ. 

ಪರಮಾಣುಗಳ ಭೌತಿಕ ಯಥಾರ್ಥತೆಯನ್ನು ಕುರಿತ ನಮ್ಮ ಸಾಕ್ಷ್ಯ ಮತ್ತು ಅವುಗಳ ಉಪಪರಮಾಣು ಸಂರಚನೆಯನ್ನು 
ಕುರಿತ ನಮ್ಮ ಗ್ರಹಿಕೆಯು ತಂತ್ರಜ್ಞಾನದ ಹೊಸ ಪ್ರಗತಿಗಳೊಂದಿಗೆ ವಿಕಸನಗೊಂಡಿದೆ. 

ನಮಗೆ ಲಭ್ಯವಿರುವ ಬೇರ್ಪಡಿಸುವ ತಂತ್ರಗಳು ಮತ್ತು ಮಾದರಿಯೊಂದರ ಶುದ್ಧತೆಯನ್ನು ಪರೀಕ್ಷಿಸಲು ನಾವು ಬಳಸುವ 
ವಿಧಾನಗಳ ಜೊತೆಯಲ್ಲ ಮೂಲಧಾತುಗಳನ್ನು ಕುರಿತ ನಮ್ಯ ವ್ಯಾಖ್ಯಾನಗಳು ವಿಕಸಿತಗೊಳ್ಳುತ್ತವೆ. 

ಮೂಲಧಾತುಗಳನ್ನು ಕುರಿತಾದ ಸರ್ವೇಸಾಮಾನ್ಯ ವ್ಯಾಖ್ಯಾನಗಳ ಅನಿಶ್ಲಿತ ಪ್ರರೂಪವನ್ನು ಶಿಕ್ಷಕರು ಮತ್ತು 
ಪಠ್ಯಪುಸ್ತಕಗಳು ತಿಆಸುವುದು ವಿರಳ. 
ಮೂಲಧಾತುಗಳನ್ನು ಕುರಿತಾದ ವಿಕಸಿತಗೊಳ್ಳುತ್ತಿರುವ ವ್ಯಾಖ್ಯಾನಗಳ ಇತಿಹಾಸದ ಹುಡುಕಾಟವು. ಅವುಗಳ ಸಿಂಧುತ್ವದ 
ನಿಯಮಬದ್ಧ ಸ್ವರೂಪವನ್ನು ವಿದ್ಯಾರ್ಥಿಗಳಗೆ ತಿಅಸಲು ಉಪಯೋಗವಾಗಬಲ್ಲದು. 


ಟಿಪ್ಪಣಿಗಳು: 


oo 


1. ಈ ಲೇಖನವು ಐ ವಂಡರ್‌ನಲ್ಲ (ಫೆಬ್ರವರಿ, 2೦17, ಪು.ಸಂ - 84-೨4) ಮೊದಲು ಪ್ರಕಟವಾಗಿದ್ದ ದೀರ್ಷ ಲೇಖನದಿಂದ ರೂಪುಗೊಂಡಿದೆ. 

URL: https://publications.azimpremjiuniversity.edu.in/1267/1/16_THE%20ORIGINS%20O0F%20ELEMENTS.pdf. ಮಾಧ್ಯಮಿಕ ಶಾಲೆಯ ವಿಜ್ಞಾನಕ್ಕೆ ಇದನ್ನು 
ಹೆಚ್ಚು ಸ್ಪಷ್ಟವಾಗಿ ಸಂಯೋಜಸುವ ನಿಟ್ಟನಲ್ಲಿ. ಈ ಪಾಠಾಂತರದಲ್ಲ ಕೆಲವು ಪರಿಷ್ಠರಣಿಗಳು ಮತ್ತು ಸೇರ್ಪಡೆಗಳವೆ (ಸಂಪಾದಕರಿಂದ). 

2. ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಿದ ಚಿತ್ರದ ಆಕರ: Chemistry. Credits: tommyvideo, Pixabay. 
URL: https://pixabay.com/illustrations/atoms-molecule-chemistry-science-5064796/. License: CC0. 


ರಾಮರ್ಶನಗಳು: 


See an accurate motion picture of Brownian motion here: https://en.wikipedia.org/wiki/Brownian_motion. 


ಪ 

1. See The Atom in the History of Human Thought’ authored by Bernard Pulman and published by Oxford University Press (1998) for a more comprehensive account. 
2 

3 


Watch Sam Kean take us through the nearly 2,400-year quest to see the atom in this episode of Reactions’ "Legends of Chemistry" series: 


https://www.youtube.com/watch?v=ipzFnGRfsfE. 


4. Watch Olivia Gordon, from SciShow, explain how the Scanning Tunnelling Microscope allows us to see individual atoms in a sheet of metal: 


https://www.youtube.com/watch?v=S-M7JjYCITY. 


5, See David Nadlinger's award-winning photo of a strontium atom and read about how he took it: 
https://www.ox.ac.uk/news/science-blog/image-strontium-atom-wins-national-science-photography-prize. 


6. See David Muller's image of an atom and read more about it here: https://dug.com/behold-the-highest-resolution-image-of-atoms-ever-takenl/. 


ಶ್ರೀನಿವಾಸನ್‌ ಕೃಷ್ಣನ್‌, ಪುಣಿಯ ದಿ ಇಂಟರ್‌-ಯುನಿವರ್ಸಿಟ ಸೆಂಟರ್‌ ಫಾರ್‌ ಅಸ್ಸಾನಮಿ ಅಂಡ್‌ ಆಸ್ಟೋಫಿಸಿಕ್ಸ್‌ (1UCAA)ನಲ್ತ ಸೆಮಿ-ಕ್ಲಾಸಿಕಲ್‌ ಕ್ಲಾಂಟಮ್‌ 


ಗ್ರ್ಯಾವಿಟ ಕ್ಷೇತದಲ್ಲ ಪಿಎಚ್‌ಡಿ ಪಡೆದಿದ್ದು, ಬೆಂಗಳೂರಿನ ಸೆಂಟರ್‌ ಫಾರ್‌ ಲರ್ನಿಂಗ್‌ನಲ್ಲ ವಿಜ್ಞಾನವನ್ನು ಬೋಧಿಸಿದ್ದಾರೆ. ವಿನ್ಯಾಸ ಹಾಗು ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್‌ ಮತ್ತು 


ಓದುವುದು ಅವರ ಇತರೆ ಆಸಕ್ತಿಗಕಳಾಗಿವೆ. ಇವರನ್ನು ಸಂಪಕಿಣಪಲು: ksrini69@) gmail.com. 


ಅನುವಾದ: ಮನೋಜ ಗೋಡಬೋಲೆ | ಪರಿಶೀಲನೆ: ಶೈಲಜಾ ಜಿಪಿ 


ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಡಿಸೆಂಬರ್‌ 2023 | 31 


